ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 16-03-2021 ಪ್ರುಶ್ನೆ ಸಂಖ್ಯೆ: 183 (1415) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಸಹಕಾರ ಸಚಿವರು 


ವಿಷಯ: ಕುಂಬಾರ ಸಂಘದ ಹಾಸ್ಟೆಲ್‌ನ ಅವ್ಯವಹಾರದ ಬಗ್ಗೆ 


(ಅ) ಕಲಾಸಿಪಾಳ್ಯಂನಲ್ಲಿರುವ ಕುಂಬಾರ ಸಂಘದ ಹಾಸ್ಟೆಲ್‌ ಯಾವಾಗ ಪ್ರಾರಂಭವಾಯಿತು; 


(ಆ) ಈ ನಿವೇಶನವನ್ನು ಯಾರ ಹೆಸರಿಗೆ ಹಾಗೂ ಯಾವ ಉದ್ದೇಶಕ್ಕಾಗಿ ನೀಡಲಾಗಿದೆ; ಉದ್ದೇಶಗಳು 
ಈಡೇರಿದೆಯೇ ; 


(ಇ) ಸರ್ಕಾರದಿಂದ ಸಂಘಕ್ಕೆ ಈವರೆವಿಗೂ ನೀಡಿರುವ ಅನುದಾನ ಎಷ್ಟು ; ಸದರಿ ಅನುದಾನವನ್ನು 
ಸಮರ್ಪಕವಾಗಿ ವಿವಿಯೋಗಿಸಲಾಗಿದೆಯೇ ; ಇಲ್ಲದಿದ್ದಲ್ಲಿ ಕಾರಣವೇನು ; ಈ ನಿಟ್ಟಿನಲ್ಲಿ 
ತೆಗೆದುಕೊಂಡ ಕ್ರಮವೇನು ; (ವರ್ಷವಾರು ಮಾಹಿತಿ ನೀಡುವುದು) 


(ಈ) ಸರ್ಕಾರದಿಂದ ಈ ಸಂಘಕ್ಕೆ ಯಾವ ಯಾವ ಸೌಕರ್ಯ/ಸವಲತ್ತುಗಳನ್ನು ನೀಡಲಾಗಿದೆ; 


(ಉ) ಸಂಘದ ಚುನಾವಣೆಯನ್ನು ನಿಗದಿತ ಅವಧಿಯಂತೆ ನಡೆಸದಿರುವ ಬಗ್ಗೆ ನ್ಯಾಯಾಲಯದಲ್ಲಿ 
ಹೂಡಿರುವ ದಾವೆ ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮವೇನು? 


